ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


321485) 


ಮಾನ್ಯ ಸದಸ್ಕರ ಹೆಸರು: 


ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರ, 


ಉತ್ತರಿಸುವ ಸಜಿವರು: 


ಉನ್ನತ ಶಿಕ್ಷಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ: 


23-07-2019 


ಕ್ರಸಂ. ಪ್ನೆ ಉತ್ತರ 
ಅ) ವಿಜಯಪುರದಲ್ಲಿರುವ ಕರ್ನಾಟಕ ರಾಜ್ಯ ಅ) ಬೋಧಕ ಹುದ್ದೆಗಳ ವಿಷರ:- 
ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ | | ಕ್ರಸಂ. | ಹುದ್ದೆ/ಪದನಾಮ | ಮಂಜೂರಾಗಿರುವ | ಖಾಲಿ" 
ಮಂಜೂರಾದ ಒಟ್ಟು ಬೋಧಕ ಮತ್ತು ಹುದ್ದೆಗಳು ಇರುವ 
ಬೋಧಕೇತರ ಹುದ್ದೆಗಳೆಷ್ಟು. ಮತ್ತು ಖಾಲಿ ಹುದ್ದೆಗಳು 
— 
ಇರುವ ಹುದ್ದೆಗಳೆಷ್ಟು (ಹುದ್ದೆವಾರು ವಿವರ ||01 | ಪ್ರಾಧ್ಯಾಪಕರು 18 10 
ನೀಡುವುದು) 02 [ಸಹ- 4 19 
| ಪ್ರಾಧ್ಯಾಪಕರು 
+ (i FE 
03 [ಸಹಾಯಕ 57 18 
ಪ್ರಾಧ್ಯಾಪಕರು | 
04 | ಸಾಂಶುಪಾಲರು 01 01 
| 
05 |ಟ್ಕುಟರ್‌ 14 14 | 
pn 
ಒಟ್ಟು |. 133 66 
ಬ್ರ ಬೋಧಕೇತರ ಹುದ್ದೆಗಳ ವಿವರ:- 
| ಕಸಂ. | ಮಂಜೂರಾಗಿರುವ ಖಾಲಿ ಇರುವ 
ಹುದ್ದೆಗಳು ಹುದ್ದೆಗಳು 
o | Im 169 


1) ಖಾಯಂ ಸಿಬ್ಬಂದಿಗಳು-02 (ಕಛೇರಿ ಅಧೀಕ್ಷಕ-01 ಮತ್ತು 
ಪ್ರದಸ-01. 

2) ತಾತ್ಕಾಲಿಕ ಸಿಬ್ಬಂದಿಗಳು-96. 

3) ಬಾಹ್ಯಮೂಲ ಸಿಬ್ಬಂದಿಗಳು-29. 

4) ಪಿಡಬ್ರೂಜಿ 34- 124. 

ಹುದ್ದೆಗಳ ವಿಷರಗಳನ್ನು ಅನುಬಂಧ-01ರಲ್ಲಿ ಒದಗಿಸಲಾಗಿದೆ. 


-2 


2- 


ಈ) ಅವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ | ಅ) ಬೋಧಕ ಹುದ್ದೆಗಳ ವಿವರ:- 
ಖಾಯಂ, ಗುತ್ತಿಗೆ ಮತ್ತು ದಿನಗೂಲಿ ನೌಕರರ || ಕ್ರಸಂ. | ಹುದ್ದೆ/ಪದನಾಮ | ಮಂಜೂರಾಗಿರುವ | ಖಾಲಿ 
ಸಂಖ್ಯೆ ಎಷ್ಟು (ಹುದ್ದೆವಾರು ಸಂಪೂರ್ಣ | ಹುದ್ದೆಗಳು ಇರುವ 
ವಿವರ ನೀಡುವುದು) ಹುದ್ದೆಗಳು 
i ್ಯಾಪಕರು 18 10 
[0 ಸಹ 43 19 
_ ಭಾ --ಪ್ರಾಧ್ಯಾಪಕರು. 
I 
| 03 | ಸಹಾಯಕ 57 |, 18 
4 | ಪ್ರಾಧ್ಯಾಪಕರು i} 
| 04 Fi 01 [Ul 
05 |ಟ್ಕುಟರ್‌ | 14 14 
ಒಟ್ಟು 133 4 66 
| ಬ) ಬೋಧಕೇತರ ಹುದ್ದೆಗಳ ವಿವರ:- 
| ಕ್ರಸಂ. | ಮಂಜೂರಾಗಿರುವ | ಖಾಲಿ ಇರುವ 
ಹುದ್ದೆಗಳು | ಹಷಗಳು | 
0 1m | 169 
1 ಖಾಯಂ ಸಿಬ್ಬಂದಿಗಳು-02 (ಕಛೇರಿ ಅಧೀಕ್ಷಕ-01 ಮತ್ತು 
| ಪ್ರದ.ಸ-01). 
2) ತಾತ್ಕಾಲಿಕ ಸಿಬ್ಬಂದಿಗಳು-96. 
| | 3) ಬಾಹ್ಯಮೂಲ ಸಿಬ್ಬಂದಿಗಳು-29. | 
| | 4) ಪಿಡಬ್ಲೂಜಿ 34- 124. | 
Fe ಗಹಡಗಳ 'ಪವಕಗತನ್ನು ತನಾಬರಧ-01ರಲ್ಲಿಬದಗಸೆಲರಗದೆ 
| ಇ ಖಾಲಿ ಇರುವ ಹುದ್ದೆಗಳನ್ನು | ಖಾಲಿ ಇರುವ ಬೋಧಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು 
| | ಯಾವಕಾಲಮಿತಿಯಲ್ಲಿ ಭರ್ತಿ | ಚಾಲನೆಯಲ್ಲಿರುತ್ತದೆ. 
| ಮಾಡಲಾಗುವುದು; ಬೋಧಕೇತರ ಹುದ್ದೆಗಳ ವೃಂದ ಮತ್ತು ನೇಮಕಾತಿ 
| ನಿಯಮಗಳಿಗೆ ಸರ್ಕಾರದಿಂದ ಅನುಮೋದನೆ ನೀಡಲಾಗಿದ್ದು. 
1 37(ಜೆಗೆ ಸಂಬಂಧಿಸಿದ ಹುದ್ದೆಗಳಿಗೆ ಹಾಗೂ ಉಳಿಕೆ ಮೂಲ | 
ವೃಂದದ ಜೋಧಕೇತರ ಹುದ್ದೆಗಳ ನೇಮಕಾತಿಗೆ 


ಸಂಬಂಧಿಸಿದಂತೆ ನ್ಯಾಯಾಲಯದಿಂದ 


-3- 


ತಡೆಯಾಜ್ಞೆಯಿರುವುದರಿಂದ (ರಿಟ್‌ ಅರ್ಜಿ ಸಂಖ್ಯೆ 
- ¢ 202064/2019) ನೇಮಕಾತಿ ಪ್ರಕ್ರಿಯೆಯನ್ನು 
ಸ್ಥಗಿತಗೊಳಿಸಲಾಗಿರುತ್ತದೆ. ನ್ಯಾಯಾಲಯದ ತಡೆಯಾಜ್ವೆಯು 
ತೆರವಾದ ನಂತರ ಬೋಧಕೇತರ ಹುದ್ದೆಗಳ ನೇಮಕಾತಿ 


ಪ್ರಕ್ರಿಯೆಯನ್ನು ನಡೆಸಲಾಗುವುದು. 


ಈ) ಸದರಿ ವಿಶ್ವವಿದ್ಯಾಲಯದ ಅಭಿವೃದ್ದಿಗೆ ಪ್ರಸಕ್ತ ವಿಶ್ವವಿದ್ಯಾಲಯದಲ್ಲಿ ಕೈಗೊಂಡಿರುವ "ಅಭಿವೃದ್ದಿ ಕಾರ್ಯಗಳ | 


ಸಾಲಿನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಗಳೇನು; | ವಿವರಗಳನ್ನು ಅನುಬಂಧ-02ರಲ್ಲಿ ಒದಗಿಸಲಾಗಿದೆ. 


ಉ) | ಸದರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು 2019-20ನೇ ಆರ್ಥಿಕ ಸಾಲಿನಲ್ಲಿ ರೂ. 100 ಲಕ್ಷಗಳನ್ನು 
ಮೀಸಲಿಡಲಾಗಿದೆ; ಸದರಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ. 


ಊ) ಸಡರಿ ಅಭಿವೃದ್ಧಿ ಯೋಜನೆಗಳನ್ನು. ಯಾವ | ಸದರಿ ಅಭಿವೃದ್ಧಿ ಯೋಜನೆಗಳನ್ನು ಹಂತ ಹಂತವಾಗಿ 


ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು; | ಪೂರ್ಣಗೊಳಿಸಲಾಗುವುದು. 


Pa 


ಉನ್ನತ ಶಿಕ್ಷಣ ಸಚಿವರು 
ಪ್‌ ನ್ಯ 


ಸಂಖ್ಯೆ: ಇಡಿ) ಎಂವಿವಿ 2019(ಇ) 


berm i ANB 


